UNIVERSAL 
LIBRARY 
೦ಎ 


OU 20226 


4೬೬'1೬೮1] 
IVSHAINN 


ಗೌಡರ ಮಲ್ಲಿ 


ಶ್ರೀನಿವಾಸ 


ಬೆಲೆ: ೧೨ ಆಣೆ 


ಬೆಂಗಳೂರು ಪ್ರೈಸ್‌ 
ಮೈಸೂರು ಕರೋಡ್‌, ಬೆಂಗಳೂರು ಸಿಟ 
೧೯೪೦ 


ಎಲ್ಲ ಹಕ್ಕುಗಳನ್ನೂ ಕಾದಿಡಲಾಗಿದೆ 


ಮುನ್ನುಡಿ 

ಈ ಕವನದ ವಸ್ತು, ಈಗ ನಾಲ್ಕು ವರ್ಷದ ಹಿಂದಿನ ಕಾರ್ತೀಕ 
ಮಾಸದಲ್ಲಿ ನಮ್ಮ ವಿಸ್ತರಣದ ಬಳಿಯ ಹನ"ಮನಗಿರಿಯ ಸುತ್ತಿನ 
ಹೊಲಗಳಲ್ಲಿ ಸುತ್ತುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಮೂಡಿತು. 
ಆಗಲೇ ಕೆಲವು ಸದ್ಯಗಳನ್ನು ಬರೆದದ್ದಾಯಿತು. ಆದರೆ ಅನೇಕ 
ಕಾರಣದಿಂದ ಕೆಲಸ ಮುಂದರಿಯಲಿಲ್ಲ. ಆಮೇಲೆ ಎರಡು 
ಕಾರ್ತೀಕ ಮಾಸ ಬಂದು ಕೃತಿ ಅಲ್ಲಿಗೇ ನಿಂತಿತಲ್ಲ ಎಂಬ ವ್ಯಥೆಯನ್ನು 
ತಂದು ಮುಂದೆ ಸಾರಿದುವು. ಹೋದ ವರ್ಷದ ಕಾರ್ತೀಕಮಾರ್ಗಶಿರ 
ದಲ್ಲಿ ಕಥೆಯನ್ನು ಮುಂದರಿಸಿ ಮುಗಿಸಿದ್ದಾಯಿತು. ಅಲ್ಲಿಂದ 
ಒಂದೆರಡು ತಿಂಗಳಲ್ಲಿ ಇದು ಧಾರವಾಡದಿಂದ ಹೊರಡುತ್ತಿರುವ 
ನನ್ನ ಗೆಳೆಯರ "ಜೀವನ? ಪತ್ರಿಕೆಯಲ್ಲಿ ಪ್ರಕಟವಾಯಿತು; 
ಈ ಕಾರ್ತೀಕದಲ್ಲಿ ಪುಸ್ತಕವಾಗಿದೆ. 

ಈ ಕೃತಿಯಲ್ಲಿ ಯಾವುದಾದರೊಂದು ನಡೆದ ಕಥೆಯನ್ನು 
ಹೇಳುತ್ತಿಲ್ಲ. ಆದರೂ ಇದನ್ನು ಕೇಳಿದ ಮಿತ್ರರು ಗೌಡಮಲ್ಲಿ 
ಯರಿಗೆ ಮೂಲ ವ್ಯಕ್ತಿಗಳು ಯಾರೋ ಇರಬೇಕೆಂದು ಭಾವಿಸು 
ತ್ತಾರೆ. ಕೃತಿಯ ಪಾತ್ರಗಳೂ ಸಂಗತಿಗಳೂ ಮಿತ್ರರಿಗೆ ಹೀಗೆ 
ನಿಜವಾಗಿ ಕಾಣುವುದು ನನಗೆ ಬಹು ಧೈರ್ಯವನ್ನು ಕೊಡುತ್ತದೆ. 
ಊಹೆಯ ಪಾತ್ರವೂ ಸಂಗತಿಯೂ ಜೀವನದಿಂದ ಬಂದನೆಂಬಂತೆ 
ಕಂಡಾಗಲೇ ಊಹೆ ಸಾಧುನೆಂದು ಸಿದ್ಧವಾಗುವುದು. ನೋಡಿದ 
ಬಾಳಿನಿಂದ ಕಂಡ ವಿಷಯಗಳನ್ನು ತೆಗೆದುಕೊಂಡು ಚಿತ್ರಕಾರನು 
ಒಂದು ಮುಖವನ್ನು ಮಾಡುತ್ತಾನೆ. ಅದು ನಿಜನಾದ ಯಾವ 
ಒಬ್ಬ ವ್ಯಕ್ತಿಯ ಮುಖವೂ ಆಗಬೇಕಾದದ್ದಿಲ್ಲ. ಆದರೆ ಅದರಂತೆ 
ಒಬ್ಬ ವ್ಯಕ್ತಿ ಇದ್ದರೂ ಇರಬಹುದು. ಚಿತ್ರ ವಾಸ್ತವವಾಗುವುದಕ್ಕೆ 
ಈ ಗುಣ ಅವಶ್ಯಕ. ಕಾವ್ಯಕ್ಕಾದರೂ ಇದೇ ನಿಯಮ 
ಅನ್ವಯಿಸುತ್ತದೆ. ಜೀವನದಲ್ಲಿ ಕಂಡ ಹಲವಾರು ಸಂಗತಿಯಿಂದ 


iv 


ಮನಸ್ಸಿನಲ್ಲಿ ಹಲವಾರು ಭಾವನೆ ಮೂಡುತ್ತವೆ. ಈ ಭಾವನೆಗಳಲ್ಲಿ 
ಕೆಲವದರ ಸಂಯೋಗ ಜೀವನದಲ್ಲಿ ಕಾಣಬಹುದು; ಇನ್ನು 
ಕೆಲವದರ ಸಂಯೋಗ ಜೀವನದಲ್ಲಿ ಕಾಣದೆ ಇದ್ದು ನಮ್ಮ 
ಮನಸ್ಸಿನಲ್ಲಿ ಆಗಬಹುದು. ಇಂಥ ಸಂಯೋಗವನ್ನು ಕಥೆಯಾಗಿ 
ಬರೆದಾಗ ಅದು ನಡೆಯದೆ ಇದ್ದರೂ ನಡೆಯಬಹುದಾದದ್ದು ಸಹಜ 
ವಾದದ್ದು ಎಂದು ತೋರುತ್ತದೆ. 

ಈ ಕೃತಿಯನ್ನು ಕೇಳಿರುವ ನನ್ನ ಮಿತ್ರರು ಇದನ್ನು ಬಹಳ 
ವಾಗಿ ಮೆಚ್ಚಿಕೊಂಡಿದಾರೆ. "ಜೀವನ'ದ ಸಂಪಾದಕರಾದ ಗೆಳೆಯರು 
ಇದನ್ನು ಕುರಿತು ಹೀಗೆಂದಿದಾರೆ: " ವಿವೇಕಿಗಳಾದವರ ಲೌಕಿಕ 
ಜೀವನದಲ್ಲಿಯೂ ಮಧುರ ಪ್ರೀತಿಯು ಯಾವ ಮಟ್ಟವನ್ನು 
ಮುಟ್ಟ ಬಲ್ಲುದೆಂಬುದನ್ನು ಈ ಕವನವು ತೋರಿಸುವುದು. ಪ್ರೇಮದ 
ಅನನ್ಯತೆ, ಸರ್ವ ಸಮರ್ಪಣ, ಆಂತರಿಕ ಔಚಿತ್ಯಗಳಿಂದ ಹಸನಾದ 
ಜೀವರುಗಳಲ್ಲಿ ದಿನದ ನಡತೆಯೂ ದಿವ್ಯವಾಗಿ ತೋರುವುದು.” 
ನಮ್ಮ ಜನಕ್ಕೆಲ್ಲ ಇದು ಹೀಗೆ ಮೆಚ್ಚಿಕೆಯಾಗಲೆಂದು ನಾನು 


ಬಯಸುತ್ತೇನೆ. 
ಈ ಕೃತಿ ಒಂದನ್ನೇ ಪ್ರಕಟಮಾಡುವುದು ಚಿನ್ನನೆಂದು 


ಗೆಳೆಯರು ಸಲಹೆ ಮಾಡಿದ್ದರಿಂದ ಇಷ್ಟು ಸಣ್ಣದಾದರೂ ಇದನ್ನು 
ಒಂದು ಪುಸ್ತಕವಾಗಿ ಪ್ರಕಟಿಸಿದೆ. ಇದೇ ಮಿತ್ರರ ಸಲಹೆಯಂತೆ 
ಕೃತಿಯೊಂದಿಗೆ ಕೆಲವು ಚಿತ್ರಗಳನ್ನು ಸೇರಿಸಿದೆ. ಈ ಚಿತ್ರಗಳನ್ನು 
ಬರೆದುಕೊಟ್ಟ ನನ್ನ ಮಾನ್ಯ ಮಿತ್ರ ಶ್ರೀ॥ ಪುರುಷೋತ್ತಮರಾಯರಿಗೆ 
ನಾನು ಇಲ್ಲಿ ಅನೇಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೃತಿಯ ಮಾತು 
ಹೇಗಾದರೂ ಇರಲಿ, ಚಿತ್ರಗಳನ್ನು ಜನ ಮೆಚ್ಚಲೇ ಮೆಚ್ಚುವರೆಂದು 
ನನ್ನ ನಂಬಿಕೆ. 


ಗವಿಪುರದ ವಿಸ್ತರಣ: ವಿಕ್ರಮ ಸಂ॥ | 


ಆಶ್ಮೀಜ ಬಹುಳ ತ್ರಯೋದಶೀ ಶ್ರೀನಿವಾಸ 


ಗೌಡರ ಮಲ್ಲಿ 


ಎದು 


ko) 
[a 
ಣ 
ಟ್ರ 
೯ 
ಛಾ 
Me 
G 





ಗೌಡರ ಮಲ್ಲಿ 


a 


ಮಾನವನಿ ಕಳೆದಿತ್ತು; ದೀವಳಿಗೆ ಸಾಗಿತ್ತು; 
ಮುಗಿಲು ಮಳೆ ಹುಯ್ದಾಗಿ ನಿಲ್ಲುತಿತ್ತು; 

ಚಳಿ ಸುಳಿದು ಬರುತಿತ್ತು; ದೇಗುಲದಿ ತಿಂಗಳಲಿ 
ಸಾಲು ಸೊಡರಿನ ಪೂಜೆ ಸಲ್ಲುತಿತ್ತು. 


ಬೆಳೆದ ರಾಗಿಯ ಹೊಲವ ಕಾಯುತಿರುವಳು ಮಲ್ಲಿ, 
ಹದಿನೆಂಟು ಹರೆಯದ ಬೇಡ ಹೆಣ್ಣು ; 

ಕುಯ್ಲದಿನ ಬಂತೇನೊ ಎಂದು ನೋಡುತ ಗೌಡ 
ಬಂದನಲ್ಲಿಗೆ, ತಣಿಯೆ ನೋಡಿ ಕಣ್ಣು. 


೧ 


ಗೌಡರ ಮಲ್ಲಿ 


ಹುಲುಸು ಬಿಳೆದಿದೆ ಪೈರು; ತೆನೆತುಂಬಿ ಉದುರುತಿಡೆ; 
ಹೂವಾಗಿ ಹೊಳೆದು ಹುಚ್ಚೆಳ್ಳು ಅವರೆ 

ಭೂಮಿದೇವಿಯ ಸೆರಗ ಬಣ್ಣವಾಗೆಸೆಯುತಿನೆ; 
ಹೆಸುರುಕ್ಸಿ ಆ ಸೇಲೆಗಂಚು ತೆವರೆ. 


ಬೆಳೆ ನೋಡಿ ನಲಿದವನೆ ಗೌಡ ಮರುಚಣದಲ್ಲಿ 
ಹೋದ ಹೆಂಡಿರ ನೆನೆದು ನೋವುಗೊಂಡ : 

ಬೆಳೆಯ ಕಾಣದೆ ಮೂರುವರುಷ ಸೋತಿದ್ದವಳ 
ಅದು ಬಂದದಿನಕೆ ಜವನೇಕೆ ಉಂಡ? 


ಜೊತೆಗೆ ನಲಿಯುತಲಿದ್ದ ಜೀವ ಇಲ್ಲದೆ ಹೋಯ್ತೆ 
ಎಂದು ದುಗುಡಕೆ ಕಣ್ಣು ತೇವವಾಗಿ 

ಗೌಡ ದೂರದ ಬಾನ ನೋಡತಿರುಗಿದ: ಎದುರು 
ಯಾರು ಹೆಂಗುಸು ಇಂತು ಹಾನನಾಗಿ? 


ಹೊಲವ ಕಾಯುವ ಮಲ್ಲಿ; ತನ್ನೂರ ತಳನಾರ 
ಎಡಚುಕ್ಕೆ ವೆಂಕಟನ ಮಗಳೆ? ತಂಗಿ, 

ಎಲ ಎಲಾ ಈ ಹುಡುಗಿ ಏನು ಬೆಡಗಿ! ಇವಳು 
ಎಲ್ಲಿ ಕಲಿತಳು ಇಂತು ನಿಲುವ ಭಂಗಿ? 


೨ 


ಗೌಡರ ಮಲ್ಲಿ 


ಹೆಂಡಿರಾದವಳಳಿದ ಹದಿನೈದು ದಿವಸದಲೆ 
ಮನೆಯ ಹಿರಿಯರು ಕೆರಿಯರೆಲ್ಲ ಸೇರಿ, 

ಹರೆಯದಲಿ ಒಂಟಯಾಗಿರಬೇಕು ಏತಕೆ, 
ತರುವೆವೆಂದರು ಹೆಣ್ಣನೊಂದ ಬೇರೆ. 


ಬೇಡ, ಎಂದನು ಗೌಡ. ಎಳೆತನದಿ ಕ್ಸ ಹಿಡಿದು 
ಜೊತೆಗೆ ಜೊತೆಯಾಗಿದ್ದು ಬಾಳ ಬೆಳಗಿ 

ಕೆಳೆಯಾದವಳು ಕಣ್ಣೆ ಮರೆದೊಡನೆ ಅಳಿದಳೆನೆ, 
ಮರಿಯಾದೆಯೇ ಇದ್ದು ಹೋದವಳಿಗೆ? 


ಕೈಗೆರಡು ನೀರು ಕೊಡುವವಳು ಇರಬೇಕೆಂದು 
ತಾಯಿ ಹೇಳಿದಳು. ಕೈನೀರಿಗಾಗಿ 

ಗಂಡಾದವನು ಎಷ್ಟು ಹೆಣ್ಣ ಬೇಕಾದರೂ 
ತರಬಹುದೆ ಮುದಿಯಾಗಿ ಬೆನ್ನುಬಾಗಿ? 


ಅಲ್ಲದೆಯೊ ಮನೆ ತುಂಬ ಹೆಂಗಸರು; ಹೊಸಬಳಿಗೆ 
ಅತ್ತೆ, ಓರಗಿತಿ, ನಾದಿನಿ, ಅತ್ತಿಗೆ; 

ತನ್ನ ಸುಖಕೆಂದು ಒಂದೂ ಅರಿಯದೆಳೆಹೆಣ್ಣು 
ಇಲಿಯ ಕರೆತಹುದೆ ಹಾವಿನ ಹುತ್ತಿಗೆ? 


ಷ್ಠ 


ಗೌಡರ ಮಲ್ಲಿ 


ಮನದಮೊಗೆಯಲಿ ಆಸೆ ತೂತು; ಅದ ತಡೆದಿರುವ 
ಕೆಚ್ಚು ಮೆತ್ತಿರುವ ಹುಸಿ ಹಸಿಯ ಮಣ್ಣು. 

ಇದರ ಬಲ ಎಷ್ಟೆಂದು ಚುಚ್ಚಿ ನೋಡುವುದಿದಿರು 
ಬೆಡಗಿನಲಿ ನಿಂತ ಎಳೆಹೆಣ್ಣ ಕಣ್ಣು. 


ಗೌಡನಿಗೆ ನಡುಹರೆಯ ; ಮದುನೆ ಬೇಡೆಂಬುದಕೆ 
ಮುದಿಯೆಂಬ ಮಾತನೊಡ್ಡಿ ದ್ದನಹುದು. 
ಒಗ್ಗಿ ದ ಹೆಣ್ಗಳಿದ ಹೊಸತರಲಿ ಯಾರಿಗೂ 
ಗಂ ಣಾ 
ಮೂರು ದಿನ ಇಂತ ವೈರಾಗ್ಯ ಬಹುದು. 


ಮೂರು ದಿನ ವೈರಾಗ್ಯವೆನೆ, ನಾಲ್ಕನೆಯ ದಿವಸ 
ಅಳಿಯಾಸೆ ಬರುವುದೆಂದಲ್ಲ ಅರ್ಥ; 

ಆದರಾಸೆಯವಸ್ತು ಬರೆ ಮನಸು ಒಲೆಯುವುದು; 
ಇಂತು ಮಾಡಿಹನೆನ್ಮು ಸೃಷ್ಟಿಕರ್ತ. 


ಗೌಡ ತನ್ನನು ನೋಡುತಿಹನೆನ್ನುವುದ ಮಲ್ಲಿ 
ತಿಳಿದಳೊಮ್ಮೆಯಲಿ. ಏನಾದರೊಂದು 

ಮಾತ ಆಡುವುದು ಸರಿಯೆಂದು ತೋರಲುಮನಕೆ 
ಅನನ ನುಡಿಸಿದಳು ಓಸರಿಸಿ ಠಿಂದು. 


೪ 


ಗೌಡರ ಮಲ್ಲಿ 


"ಮೂರುದಿನ ನಿಮಗೆ ಮೈಯಲ್ಲಿ ಚೆನ್ನಿರಲಿಲ್ಲ 
ಎಂದು ಹೇಳಿದ ನಮ್ಮ ವೆಂಕಟಣ್ಣ. 
ಈಗ ವಾಸಿಯೆ ಗೌಡರೆ? ಹೊಲಕೆ ಬಂದಿರೆ. 
ಇಲ್ಲ, ಅಂತೆಯೆ ಇದೆಯೊ ದುಗುಡ ಇನ್ನಾ?? 


ಜ್ವರವಾಗಿ ಮಲಗಿದ್ದ, ನಿಜ, ಗೌಡ... ಊರಜನ 
ಹೆಂಡಿರಿಲ್ಲದೆ ಇಹುದೆ ಇವನ ವ್ಯಾಧಿ 

ಎಂದಾಡಿಕೊಂಡಿತ್ತು: ಸಿಲ್ಲಿ ಮಾದಿಗೆ ಹೇಳಿ, 
ಲಕ್ಕಮ್ಮ ಗೌಡಿತಿಗೆ ಹೇಳಿ ಮಾದಿ. 


ಮಲ್ಲಿ ಬೇಡರಹೆಣ್ಣು ಸರಿ; ಅಂತು ದಿಟಿನರಿಯೆ 

ಬೇಡ ಎನ್ನುವುದೊಂದು ಬರಿಯ ಮಾತು; 
ಹೆಣ್ಣು ಎಂಬುದೆ ಸತ್ಯ; ಅದರ ಹೆಚ ಳದಲಿ 
po) ಚೆ ೧ 

ಎಲ್ಲೊ ಮರೆವುದು ಅವಳ ಜಾತಿ ಸೋತು. 


ಒಳಗೆ ಬರಬಿಡೆನೆಂದು ಮನದಬಾಗಿಲನೊಮ್ಮೆ 
ಇಕ್ಕಿ ಬಡಿಯುವೆಯೊ ಬಡಿ; ಹಿಂಚುಮುಂಚು, 
ಏನೆಂದು ಎಂತೆಂದು ತಡೆದೆಯೋ, ಕಂಡಿಯಲಿ 
ಎದೆಯ ಸಾರಿತು ಹೆಣ್ಣನಗೆಯ ಸಂಚು. 


ಗೌಡರ ಮಲ್ಲಿ 


ಮಲ್ಲಿ ನಿಂತಾರೀತಿ, ನಗುತ ನುಡಿದಾರೀತಿ, 
ನಮ್ಮ ಗೌಡನ ಎದೆಯ ಹೊಕ್ಕು ಅಲ್ಲಿ 

ಸಡೆಗಟ್ಟನಿಂತ ದುಮ್ಮಾನವನು ಚೆದರಿಸಿತು, 
ಮೊಳೆಯಲಾಟದ ಆಸೆ ಮನಸಿನಲ್ಲಿ. 


ಸತ್ಯವಂತನು, ಹೆಣ್ಣು ಬೇಡೆಂದವನು, ಗೌಡ 
ಇಂತಾದನೇ? ಏನು ವಿಧಿಯ ಚದುರೊ? 

ಸಿಲುಕದೋಡುವ ಬೇಟೆಯನು ತಡೆವುದೇನೊ ಅದು? 
ಯಾರು ಬಲ್ಲರು? ಯಾವ ಹುಲಿಯೊ, ಹೊದರೊ? 


ಏನೊಂದನೂತಿಳಿಯದೆಳೆಹೆಣ್ಣು ಎದುರಿನಲಿ 
ಬಹಳ ದೊಡ್ಡವಳೆಂಬ ತೆರದಿರಿಂತು 

ಮಾತನಾಡಿಸುತಿರಲು ನಗುತನುಡಿದನು ಗೌಡ, 
ಊರ ಹೆಂಗಸರ ನುಡಿ ಮನಕೆ ಬಂದು. 


" ದುಗುಡವೇನೂ ಇಲ್ಲ ಈ ಹೊತ್ತು; ಅಂದರೆ 
ಚೆನ್ನಾಗಿ ಗುಣವಾಗುವುದಕೆ ಮದ್ದು 
ಏನೇನೊ ಹೇಳತಿದ್ದಾರೆ; ಆ ಔಸದ 
ಯಾರು ತರಬೇಕು? ಎಲ್ಲಿಂದ ಕದ್ದು?) 


ಹ 


ಜಟ 41 i 


ಜಾ 
x 


KR ಸ ೪ 


RU 


ಚಿ 
pa 


ಛಃ 


] ಸ 
“a 


pa 





MR ಸ ಇದನು ಬಿಟ್ಟು 


ಗೌಡರ ಮಲ್ಲಿ 


(ಏನು ಔಸದವಂತೆ?' ಎಂದಳರಿಯದ ಮಲ್ಲಿ. 
"ಯಾವುದೋ ಕರಿಮಿಂಚ ಗೊಂಡೆಯಂತೆ; 

ಅದರ ಮುಡಿ ಹಾವಹೆಡೆ; ಅದರಡಿಗೆ ಅರ್ಧಹೆರೆ; 
ತಾರೆ, ಸಂಪಿಗೆ, ಕಳಿತ ತೊಂಡೆಯಂತೆ; 


"ಗೊಂಡೆಯನು ಎದೆಗಿಟ್ಟು, ಮುಡಿಯ ಮೂಗಿಗೆ ಹಿಡಿದು, 
ಹೆರೆತಾರೆಯನು ಕೆನ್ನೆತುಟಗೆ ಇಟ್ಟು, 

ಒಂದುದಿವಸಕೆ ಮೂರುಹೊತ್ತು ತೊಂಡೆಯಹಣ್ಣ 
ತಿನಬೇಕು, ಗುಣವಿಲ್ಲ ಇದನು ಬಿಟ್ಟು. 


"ಯಾಕೆ ಬಿಡಬೇಕು? ಗೌಡರಿಗೇನು ಕಡಿಮೆಯೆ? 
ತರಿಸಿಕೊಳಬಾರದೇ ಮದ್ದಗಿಡವ? 

ಯಾವ ಸೋಜಿಗದ ಬೇರೋ ಏನೊ! ಎಲ್ಲಿದೆಯೊ! 
ಅಣ್ಣನಿಗೆ ಹೇಳಲೇ ತಂದುಕೊಡುವ?' 


"ಮದ್ದೇನೊ ಸೋಜಿಗ; ಅಂದರೆಲ್ಲೆ ಡೆಯು ಇದೆ. 
ಅಂದರೂ ಮುಪ್ಪಾಗ ಮೂರುವೀಸ 

ಮುಟ್ಟಿಬಾರದ ಹಾವು ಹೆರೆತಾರೆಯಾಗಿಹುದು. 
ದುಡುಕಿ ಹಿಡಿಯುವೆನೆನಲು ಬಹಳ ಮೋಸ. 


೭ 


ಗೌಡರ ಮಲ್ಲಿ 


ೆ ಎಲ್ಲೆ ಡೆಯು ಇದೆಯೆ ಆ ಮದ್ದು? ಇದೆಯೇ ಇಲ್ಲಿ?' 
"ಇಲ್ಲಿ ಇದೆ? "ತೋರಿದಿರೆ ನಾನು ಮುಟ್ಟಿ 
ನಿಮ್ಮ ತುಟಗಿಟ್ಟೇನು, ತೋರಿ? ಎಂದಳು ಮಲ್ಲಿ, 


ಇವನ ಬದುಕೆಪೆನೆಂಬ ಆಸೆಹುಟ್ಟಿ. 


ತನ್ನ ರಕ್ಸಿಸಲೆಂದು ತವಕಪಡುತಿಹ ಹೆಣ್ಣ 
ಸಡಗರಕೆ ಗೌಡ ಮನಸೋಶನಂದು; 
ಇವಳ ಕೂಡುನೆನೆ ಎಂಬೆಡೆಗೆ ಬಂದಿರೆ ಮನಸು, 


ಎಲ್ಲಿಂದಲೋ ಹೊರಟಿ ಮಾತಿನಿಂದ. 


ಹೊಲದ ಅಂಚಿನ ಒಂದು ಮರದ ಮೇಗಡೆ, ಎರಡು 
ಗೊರವ ಎಲ್ಲಿಂದಲೋ ಹಾರಿ ಬಂದು 
ಒಂದು ಕೊಂಬೆಯ ಕೊನೆಗೆ ಜೊತೆ ಆಗಿ ಕುಳಿತಿಹವು, 


ಜೊತೆಯಿಂದ ಸುಖಸಡಿಸಿ ಒಂದನೊಂದು. 


ಭೂಮಿ ಬಾನನು ನೋಡಿ ನಗುತಿಹುದು ; ಬಾನ್‌ ಅಂತೆ 
ಭೂನಿಯನು ನೋಡಿ ಮುಖ ತಿಳಿಯುತಿಹುದು ; 
ಚಳಿಯದಿನವಾದರೂ ನಭವತುಂಬಿದ ಬೆಳಕು 
ಜಗಕೆ ಹೊಸತಾವುದೋ ಕಳೆಯ ತಹುದು. 


ಆ 


ಗೌಡರ ಮಲ್ಲಿ 


ಮನೆಯಿಂದ ಹೊರಟ ಹೊತ್ತಲಿ ಮನವ ಮುಸುಕಿದ್ದ 
ಹಿರಿಯಬೇಸರು ಜಾರಿ ದೂರಸರಿಯೆ, 

ಗೌಡನೆದೆ ಎಂತೊ ತಣಿಯಿತು: ಬಾಳುವೆಯ ಬೆಳಗೆ 
ಒಲಿಯಬಲ್ಲೆಳೆಹೆಣ್ಣ ನಗೆಗೆ ದೊರೆಯೆ? 


ನಗೆ ಮುಗುಳ ಮುಖಮುದ್ರೆಯಲಿ ಮಲ್ಲಿ ಎದುರಿನಲಿ 
ನಿಂತಸರಿ ಊರುತಿರೆ ಮನದಾಳಕೆ 

ಏನ ಹೇಳುವುದು ಎನ್ನುವುದ ಕಾಣದೆ ಗೌಡ 
ತೊಡಕಿದನು ಹೆಣ್ಣಹಂಗಿನ ಜಾಲಕೆ. 


ಇವನು ಲೋಕವ ಕಂಡವನು; ಕಾಣದವಳವಳು. 
ಅರಿತಿನನು ಬಲಿತಿಹನು; ಮಲ್ಲಿ ಎಳಸು. 

ಬಾಳ ಹೊಸ್ತಿಲ ಮುಂದೆ ಇಸನ್ಸ್ಟೀಗ ಬರುವಳಿಗೆ 
ತಿಳಿಯಬಹುದೆಂತಿವನ ಬಲ್ಲಬಳಸು? 


ಮಾತನಾಡದೆ ಕುಳಿತ ಊರಹಿರಿಯನ ನೋಡಿ 
ತಪ್ಪುನುಡಿದೆನೊ ಎಂದು ಅಂಜಿ ಮಲ್ಲಿ 

"ಸಿಟ್ಟಾಯೆ, ಗೌಡರೆ' ಎಂದುಸುರಿದಳು, ಹಸುಳೆ 
ಬಟ್ಟೆ ಯರಿಯದ ರೀತಿ ಸಂಜೆಯಲ್ಲಿ. 


೯ 


ಗೌಡರ ಮಲ್ಲಿ 


ಅರಿಯದೆಳೆಹೆಣ್ಣಿನಲಿ ಅತಿಸರಸವನು ಮಾಡಿ 
ಬಿಡಿಸಿಕೊಳ್ಳುವುದೆಂತು ಎಂದರಿಯದೆ, 

ಗೌಡ ಬೇಸರಗೊಂಡ, ಅವನ ಕಾಣದೆ ಮನಸು 
ನಲಿಯುತಿರೆ ಎದಿರಾಂತ ಸೌಂದರಿಯದೆ. 


ಅಷ್ಟರಲಿ ಕಾವಲಿಲ್ಲದ ಯಾವ ಹೊಲದಲ್ಲಿ 
ಅವರೆ ತಟ್ಟೆಯ ಕಳುವುದೆಂದರಸುತ 

ಪಿಲ್ಲಿ ಆ ಬಳಿಸಾರೆ ಅವಳ ಪ್ರೌಢಿಯ ನೋಟ 
ಮಲ್ಲಿ ಗೌಡರ ಪರಿಯನಾವರಿಸಿತು. 


ಅವರೆ ತಟ್ಟೆಯ ಹುಳಿಯ ರುಚಿಯ ಬಲ್ಲಳು ಸಿಲ್ಲಿ; 
ಆದರೆಯು ಇವರಿದ್ದ ತೆರನ ಕಂಡು 

ಇದರ ಪರಿಯರಿವ ಹಿರಿರುಚಿಗೆ ಹೆಣ್ಮನ ಸೋತು 
ನಿಂತಳಾಬಳಿಯೊಂದುಮರನ ಹಿಂದು. 


ಹಿರಿಯರುಚಿಯೇನೆ? ತನ್ನನು ಗಂಡುಸೋಕಿದುದು 
ಬರಿಯ ನೆನವಾಗಿರುವ ನರೆತ ಹೆಣ್ಣು 

ಎಳೆ ಹೆಣ್ಣು ಗಂಡಾಡೆ ನೋಡಿ ಮನ ಅರಳುವುದು, 
ನೋಳಿಗರಳುವ ರೀತಿ ನರಿಯಕಣ್ಣು. 


೧೦ 


ಗೌಡರ ಮಲ್ಲಿ 


ಮರದ ಹಿಂದಕೆ ಸಾರುವವಳ ಕಂಡನು ಗೌಡ; 
ಊರಹಿರಿಯನು ತನ್ನ ತಳವಾರನ 

ತಂಗಿಯನು ಕೆಡಿಸಿದನು ಎಂದಾಳು ಇವಳೆಂದು 
ಅಂಜಿದನು : ಮೂಳಿಬಿಡುವಳು ಯಾರನು? 


ನಿಲ್ಲಿ ಕೆಟ್ಟಿವಳಲ್ಲ. ಆದರೂರಿನ ಮಂದಿ 
ಅವಳ ಬಾಯಿಗೆ ಬೀಳುವುದನೊಲ್ಲದು. 
ಕಂಡುದಕೆ ಕಾಣದುದ ಬೆರಸಿ ಅದ ಕಹಿಮಾಡಿ 
ಅಳೆವಳಿವಳೆಂದು ಕೊಳಗಡೆ ಬಳ್ಳದೆ. 


| ನಾಳೆಯೋನಾಡಿದ್ದೊ ಹೊಲಕೆ ಆಳನು ಬಿಡಲಿ 
ಅಣ್ಣನಿಗೆ ಹೇಳಕ್ಕ? ಎಂದೆನ್ನುತ 

ನೆವಕೆ ಮಾತನು ಮುಗಿಸಿ ಗೌಡ ಹೊರಟನು ಮನೆಗೆ, 
ಇಂತು ಉಳಿಸುತ ತನ್ನ ಸಂಪನ್ನತೆ. 


ಪಿಲ್ಲಿ ಬಂದುದ ಕಂಡು ಗೌಡ ಓಡಿದನೆಂದು 
ಮಲ್ಲಿ ಕಾಣಳು; ತನ್ನ ನುಡಿ ಕೆಟ್ಟಿತು 
ಕೋಪದಲಿ ಅವನು ನಡೆದನು, ಎಂದೆ ಎಣಿಸಿದಳು; 
ಭಯ ಮನದೆ ಆಕ್ಬಣಕೆ ಗುಡಿ ಕಟ್ಟತು. 


೧೧ 


ಗೌಡರ ಮಲ್ಲಿ 


ಏನ ಮಾಡಿದೊಡೆ ಸರಿ ಆಗುವುದೊ ಈ ತಪ್ಪು, 
ಅಣ್ಣನಿಗೆ ಹೇಳುವುದೆ? ಏನಗೆಯ್ವ? - 

ಎನುತಿರಲು ಹುಡುಗಿ, ಅವಳೆಡೆಗೆ ಬಂದಳು ಸಿಲ್ಲಿ, 
ಇವರೀರ್ವರೊಲನಿನಭಿಮಾನಿ ದೈವ. 


"ಏನೆ ಮಲ್ಲೀ? ಒಳ್ಳೆ ಜಾಣೆ; ಗೌಡರ ಹಿಡಿದೆ; 
ಆರುತಿಂಗಳ ಹಿಂದೆ ನಮ್ಮ ಹೈದ 
ಬಾಯೆನಲು ಒಲ್ಲೆ ನೆಂದೆ. ಪಾಸ, ಪ್ರಾಯದವ, 

ಅಂತೆ ಉಗುಳನು ನುಂಗಿ ಸುಮ್ಮನಾದ. 


"ಬಸವಿಯಾದರೆ ಏನು? ಚೆಲುವಿ, ಠೀ ಬಲುಚೆದುರಿ; 
ಬಡಪಾಪಿ ಹುಡುಗನಿಗೆ ಸೆರಗಹೊದಿಸಿ 

ಒಡವೆ ವಸ್ತುವನೇನ ಪಡೆಯುವುದು? ದೊರೆಗೊಲಿಯೆ 
ಬೆಳಗುವನು ಬರಿಕೈಯ ಕಡಗ ತೊಡಿಸಿ. 


" ಎಷ್ಟ ಕೊಟ್ಟಿರು ಏನಕೊಡಬಹುದು ಬಡಹೈದ, 
ಚಿಂದಿ, ತಂಗಳು, ಬರಿಯಮೈ ಅಲ್ಲದೆ? 

ಗೌಡನಿಗೆ ನಕ್ಕರೆ ತುಪ್ಪದನ್ನದ ಊಟ 
ಪಟ್ಟಿಯಂಚಿನ ಸೇಲೆ ಕೈಯಲ್ಲಿದೆ. 


೧೨ 


ಗೌಡರ ಮಲ್ಲಿ 


"ಮುದುಕನಾಡುವ ಸರಸ ಕುದುಸಲಕ್ಕಿಯ ಅನ್ನ; 
ಒದಗುಹಿಟ್ಟನ ದೋಸೆ; ಒಳಿತು ಮೈಗೆ. 

ಹೊಸ ಸೇಲೆಗಿಂತ ಹಿಂದಿನ ಸೇಲೆ ಒಡಲಂದ; 
ಬಹಳ ಮಿದು ಕೈಗೆ ಆ ಹಳತು ನೇಯ್ಗೆ.? 


ಸ್ವಾತಿಗೆಳಸುತಲಿರುವ ಎಳೆ ಹೆಣ್ಣ ಕಿನಿದೆರೆಗೆ 
ಹಿಮದ ಹನಿಯನು ಸುರಿದಳಿಂತು ಜ್ಯೇಷ್ಠೆ. 
ಅರ್ಥ ತಿಳಿಯಿತು; ಅರ್ಧ ತಿಳಿಯದಿದ್ದಿತು: ಎಳೆಯ 
ಶುದ್ಧಮನಸಿಗೆ ಅರಿವುದೆಂತು ಚೇಷ್ಟೆ? 


ಬಸವಿ ನಿಜ ಮಲ್ಲಿ. ಅವಳನು ಅದಕೆ ಮುಂದಾಗಿ 
ನರಸ ಹೊಂದಿಕೊ ಎಂದು ಕರೆದಿದ್ದನು. 
ಬೇಕೆನಿಸಲಿಲ್ಲ ಅವಳಿಗೆ; ಒಲ್ಲೆನೆಂದಳು ; 
ಆ ಚನಲವನು ಅವನು ಮರೆತೊದ್ದನು. 


ಆದರೇನಿದು ಬಲ್ಲ ಪಿಲ್ಲಕ್ಕನಾಡಿದುದು? 
ಗೌಡ ಒಲಿವನೆ ತನ್ನ? ಯಾಕೆ ಕನಸು? 
ಎಂಬ ಹೊತ್ತಲೆ, ಒಲಿವನೇ, ಒಲಿಸಲೇ, ಎಂದು 
ಒಳಗೆ ಕುಡಿ ಒಡೆದಿತ್ತು ನಾಲ್ಕು ಮನಸು. 


೧೩ 


ಗೌಡರ ಮಲ್ಲಿ 


ಇಂತು ಸೊರೆದಿರೆ ಆಸೆ, ತಾವರೆಯ ನೀರಂತೆ 
ನಿಲ್ಲಿ ಆಡಿದ ಮಾತ ಎಲ್ಲಕೊಂಕು 
ತರುಣಿಯೆಡೆಯನು ಮುಟ್ಟಲಾರದೋಡಿತು ಹರಿದು; 
ಎಳೆ ಉಸಿರ ಸೋಕುವುದೆ ಬಲ್ಲಡೊಂಕು? 


| ಪಿಲ್ಲಕ್ಸು ನಾನು ನರಸಣ್ಣನ್ನ ಒಲ್ಲದ್ದು 
ಕೋಸವಾಯಿತೆ ನಿನಗೆ?” ಎಂದು ಮಲ್ಲಿ 

ಮನಮರೆಸಿ ನುಡಿದಳು. ಇಂತು ನಡೆವುದು ಮಂದಿ 
ಹಾವು ಎದುರಿಗೆ ಬರಲು ಸಂದಿಯಲ್ಲಿ. 


ಅಕ್ಕ ಮಂತ್ರಕೆ ಅಣ್ಣ ತಂತ್ರಕ್ಕೆ ಮನಸೋತು 
ನಿಲ್ಲಿ ನಿಂದಳು ವರದ ಮುದ್ರೆಯಾಗಿ; 

ಗೌಡನಿಗೆ ಇವಳ ಸೇರಿಸಬೇಕು ಎಂಬಾಸೆ 
ಬೇರೂರಿ ಮನಸಿನಲಿ ಭದ್ರವಾಗಿ. 


ಒಳಿತು ತಾನಾಗಿ ನಡೆಯುವ ವೇಳೆ ನೆರವಾಗಿ 
ಹರಿಮೆ ಪಡೆಯುವುದೊಂದು ತೆರನ ಚೆದುರು. 

ಅಂತೆ ಅದು ಒಂದು ರೀತಿಯ ನಲ್ಮೆ ಅರ್ಥ್ಯಕೊಡಿ : 
ಮೇಲೇರಿಬಹುದು ನೇಸರಿನ ಕದಿರು. 


೧೪ 


ಗೌಡರ ಮಲ್ಲಿ 


4 ನರಸಣ್ಣ ಒಲ್ಲದಿರೆ ಬೇಡ; ಗೌಡನ ಒಲಿಸಿ 
ನೀ ಬಾಳಿ ನಿನ್ನವರನೆಲ್ಲ ಹೊರೆಸು; 

ಏನ ಹೇಳಿದ ಗೌಡ? ನಾ ಬಲ್ಲೆ; ಒಲಿದಿಹನು; 
ಸಂದಿಯಲಿ ಸಿಲುಕಿಹುದು ಹುಲ್ಲೆಗೊರಸು? 


ಎಂದು ನುಡಿದಳು ನಿಲ್ಲಿ, ಏನೊಂದನರಿಯಡೆ. 
ಏನೊಂದನರಿಯಡೆಯೆ ಮಲ್ಲಿ, " ಅಕ್ಕ, 

ಗೌಡ ಜ್ವರದೊಂದು ಔಸದದ ಮಾತಾಡಿದರು? 
ಎನಲು, "ಆ? ಎಂದಳು ಸಿಲ್ಲಿ ನಕ್ಕು. 


"ಆ ಔಸದದ ಮಾತೆ ನಾನಾಡಿದುದು ಕೂಡ? 
ಎಂದು ಹೇಳುತ ಸಿಲ್ಲಿ, ಎಲ್ಲ ಕೇಳಿ 
"ಇಂದು ಸರಿರಾತ್ರಿ ಗೌಡನ ಕಾಲ ಹಿಡಿ ಒಮ್ಮೆ, 
ಗೌಡ ಆಕ್ಸಣದಿಂದ ವ ಲ್ಲಿಯಾಳು.? 


ಎಂದು ಮಲ್ಲಿಗೆ ಎಲ್ಲ ಕಲಿಸಿದಳು. ಹೆರೆ ತಾರೆ 


ಹಾವು ತೊಂಡೆಯ ಮಾತು ಹಳತವಳಿಗೆ; 
ಉಷೆ ಕಲಾವತಿ ವೃಂದೆ ದಮಯಂತಿಯರ ಕತೆಯ 
ಅರಿದವರಿಗಿಂತ ನುಡಿ ತೆಳು ಜವನಿಕೆ. 


೧೫ 


ಗೌಡರ ಮಲ್ಲಿ 


ಹಿರಿಯವಳು ಹೇಳಿದುದನೆಲ್ಲ ಕೇಳುತ ಮಲ್ಲಿ 
ಬೆರಗುಗೊಂಡಳು; ಗೌಡ ತನ್ನ ಮೆಚ್ಚಿ 

ಸರಸವಾಡಿದನೆಂದು ಹೆಮ್ಮೆಗೊಂಡಳು; ಅವಳ 
ಮನತಣಿಸಿತವನ ಆ ಕಣ್ಣ ಮುಚ್ಚಿ. 


ಮಾತನಾಡುತ ನಿಲ್ಲಿ, ಕುಳಿತಿದ್ದ ತಾಣದಲೆ 
ಇಷ್ಟು ಅನರೆಯ ತಟ್ಟಿಯನು ಕುಯ್ದಳು; 
ಗೌಡನರಸಿತಿಯಾಗಿ ನನ್ನ ಮರೆಯದಿರೆಂದು 
ನಗುತ ನುಡಿಯುತ ಅದನು ಮನೆಗುಯ್ದಳು. 


ಮಲ್ಲಿ ಅಲ್ಲಿಯೆ ಕುಳಿತು ಗೌಡನಾಸೆಯ ತಾನು 
ಎಂತಾದರೂ ಸಲಿಸಬೇಕು ಎಂದು 

ಮನಮಾಡಿದಳು; ಅದನು ತನ್ನಾಸೆಯೆನ್ನದೆ. 
ಇದು ಹೆಣ್ಣಮನದ ಪರಿಪಾಕ ಒಂದು. 


೧೬ 


ಗೌಡರ ಮಲ್ಲಿ 


ಜ್ವರ ಬಂದು ಥಿಂತಂದಿನಿಂದ ಚಳಿದಿನವೆಂದು 
ಗೌಡ ಮಲಗುವನೊಂದು ಕೋಣೆಯಲ್ಲಿ. 

ಆ ಇರುಳು ಮಲಗಿದನು: ನಿದ್ದೆ ಬಾರದು. ಏಕೆ? 
ಮನ ಕದಡಿಹಳು ಜೆಲುವ ಜಾಣೆ ಮಲ್ಲಿ. 


ತೊಟ್ಟಯಲಿ ತುಂಬುತಿಂಗಳ ಬೆಳಕು: ಕೋಣೆಯನು 
ಬೆಳಗುತಿದೆ ದೀಪಬೇಡೆಂಬ ರೀತಿ. 

ಗೌಡರಿಗೆ ಮನದಿವ್ಯಥೆ : ಹೆಂಡಿರನು ಮರೆತಿವಳ 
ನೆನೆವೆನೇ, ಇದು ಯಾವ ಹುಂಬನೀತಿ? 


ತುಂಬುತಿಂಗಳ ಬೆಳಕು ಹಗಲೆಂದು ಭ್ರಮೆಗೊಳಿಸೆ 
ಹೊರಗೆ ಅರಳಿಯಮರದಿ ಹಕ್ಕಿ ಜೋಡಿ 

ಮೊರೆಡೆದ್ದು ಜೊತೆಕರೆದು ಸುಮ್ಮನಾದುವು ಮತ್ತೆ, 
ಹಗಲಲ್ಲ ಬಿಡು, ಎಂದು ತರ್ಕಮಾಡಿ. 


ಮಗ್ಗುಲಿಗೆ ಹೊರಳಿದನು ಗೌಡ. ಎದುರಲಿ ಯಾರು? 
ನೆನಹು ಹೊರಗಡೆ ಮೂರ್ತಿಯಾಯಿತೇನು? 

ಯಾರು ಎಂದನು ಗೌಡ; ನಾನು ಎಂದಳು ಮಲ್ಲಿ. 
ಅಜಿ ರೂಪು ಭಂಗಿ; ಅಜಿ ಬಾಯ ಜೇನು. 


೧೭ 


ಗೌಡರ ಮಲ್ಲಿ 


"ಇಲ್ಲಿ ಯೇತಕೆ ಬಂಜೆ? ಎಂದು ನುಡಿದನು ಗೌಡ; 
ಮಲ್ಲಿ ಉಸುರಿದಳು «ನನಾ ಬಸವಿ? ಎಂದು. 

ಯಾನ ಮಾತಿಗೆ ಯಾವ ಮಾತು? ಆದರೆ " ಬಸನಿ? 
ಬಿಡಿಸಿತವನನು ಒಂದು ವಿಷಮದಿಂದ. 


ಗೌಡ ಮಲ್ಲಿಯನಂತೆ ಕಣ್ಣಿಕ್ಕಿ ನೋಡಿದನು. 
ತುಂಬುತಿಂಗಳ ಭ್ರಮೆಗೆ ಮನತೆತ್ತನು. 

ಹೆಂಡಿರೇ ಇವಳೆಂದು ತಿಳಿದಂತೆ ಕೈ ಚಾಚಿ 
ಬಂದವಳನೊಸ್ಸಿ ಇಟ್ಟನು ಮುತ್ತನು. 


ಬೆಳಗಾಗ ಊರೂಕೆ ಬೆರಗಾಗಿ ಕೇಳಿತು, 
ಗೌಡ ಮಲ್ಲಿಯ ಕೂಡಿಕೊಂಡನೆಂದು. 
ಮಲ್ಲಿ ಅಣ್ಣಗೆ ಹೇಳಿಕಳುಹಿದಳು, ಗೌಡನನು 
ಕೂಡಿದೆನು, ಅನ ನನ್ನ ಗಂಡು, ಎಂದು. 


೧೮ 


ಗೌಡರ ಮಲ್ಲಿ 


ಕೈಹಿಡಿದು ಒಬ್ಬ ಸೊಸೆಯನೆ ತರದೆ ಹೋದನೇ 
ಎಂದು ಗೌಡನ ತಾಯಿ ಮರುಗಿ ಇನಿಸು, 
" ಒಳಿತಾಯಿತೊಬ್ಬೊಂಟ ನಿಲ್ಲನೇ ಇದೆ ಸಾಕು? 
ಎಂದು ನುಡಿದಳು ಮತ್ತೆ ಕರಗಿ ಮನಸು. 


ಓರಗಿತಿಯರಿಗೇನು? ಮನೆಗೆಲಸ ಮಾಡುವರೆ 
ತಮ್ಮೊಡನೆ ತೊತ್ತಿವಳು ಮತ್ತೊರುವಳು. 

ಮದುವೆಯಾದರೆ ಹೆಚ್ಚು, ಇಲ್ಲದಿರೆ ಕಡಿಮೆಯೇ? 
ತಾಲಿಯಿದ್ದಂತೆಯೇ ಕಸ ಹೊರುವಳು. 


ಅತ್ತಿಗೆಗೆ ನಾದಿನಿಗೆ ಮನಕೆ ಇದು ಸಂತೋಷ. 
ಹೊಸಬಳಾವಳೊ ಬಂದು, ಒಡತಿಯೆಂದು 
ಮನೆಯನಾಳುವಳೆಂಬ ಭಯವಿಲ್ಲ. ಈ ಮಲ್ಲಿ 
ಹಾವು ಹುಳು ಅಲ್ಲ; ಬರಿಮಿಡಿತೆ ಒಂದು. 


ಮಧ್ಯಾಹ್ನ ಪಿಲ್ಲಿ ಬಂದಳು. "ನಿನು ಮಲ್ಲಕ್ಕ 
ಚಿನ್ನವೇ? ಎಂದು ಮರ್ಯಾದೆ ಕೊಟ್ಟು. 

ನಿನ್ನೆ ಏನೇ ಎನಿಸಿಕೊಂಡವಳು ಇಂದೊಡತಿ; 
ತಾನೆಂದಿನಂತೆಯೇ ಪ್ಯಾದೆ, ಮಟ್ಟು. 


೧೯ 


ಗೌಡರ ಮಲ್ಲಿ 


ಮಲ್ಲಿ ಈ ಮರ್ಯಾದೆ ಹೀನಾಯ ಒಂದನೂ 
ಕಾಣಳವಳಿಗೆ ಇದ್ದುದೊಂದೆ ಚಿಂತೆ: 

ದೊರೆಯ ನಲಿಸುವುದು ದೊರೆಯನು ನೋಡಿ ತಣಿಯುವುದ: 
ಶಿವನೆದುರಿನಲಿ ಕುಳಿತ ನಂದಿಯಂತೆ. 


ಮಾಗಿ ಮಾಗುತ ಚಳಿಯ ದಿವಸಗಳು ಸಾಗುತ್ತ 
ಹೊಲ ಕುಯ್ಯಲಾಗುತಿರೆ ಮಲ್ಲಿ ನಲ್ಲ 

ಒಡಲೊಡಲ ತಣಿಸಿದರು, ಪ್ರೇಮರಸದೋಕುಳಿಯ 
ಸೂರ್ಯ ಚಂದ್ರರ ಸಾಕ್ಸಿಯಲ್ಲಿ ಚಿಲ್ಲಿ. 


ಏನು ಇದು ಬಹುವಿಷಯ ಎಂಬಿರಾ? ನಾನಿದನು 
ವಿಷಯವೆಂಬೆನೆ ಅಲ್ಲವೆಂಬರೆದುರು? 
ಸೀಒಂದುವಸ್ತು ಅಲ್ಲದ ಜನಕೆ ರಸತಾಳೆ 
ಕಬ್ಬಲ್ಲ; ತೆಳುವಾದ ಬೊಂಬು ಬಿದಿರು. 


ಗೌಡನಿಗೆ ಮಲ್ಲಿಗೀ ತಿಳಿವಿಲ್ಲ. ಹೊಸ ಒಲವ 
ಸುಖಕವರ ಬಾಳಾಗ ಒತ್ತೆಯಾಗಿ 

ಮೆಯ್ಯ ಸವಿಯುತ ಅವರು ಇರುವುದನೆ ಮರೆತರು, 
ಭೂಮಿಯೇ ಸ್ವರ್ಗಕ್ಕೆ ದತ್ತುಹೋಗಿ. 


೨೦ 


ಗೌಡರ ಮಲ್ಲಿ 


ಮಾಂಸ ವಸ ಮೊದಲಹ ವಿಕಾರದಿಂದಾನಂದ 
ಬರಬಹುದೆ? ಈ ಜಗವ ಮಾಡಿದವಗೆ 
ಇದೆ ಸದ್ಧತಿಯೊ ಏನೊ? ಇಂತಲ್ಲದಿರೆ ಎಂತು 


ಮಣ್ಣು ಕಸ ಹಣ್ಣು ಹೂ ಆಗುವ ಬಗೆ? 
ಊಂ ಐಂ 


ಎರಡು ಮಕ್ಕಳ ಹೆತ್ತು ಕಳೆದುಕೊಂಡಳು ಮಲ್ಲಿ; 
ಗಂಡು ಹುಟ್ಟಿದ ತರುಣದಲೆ ತೀರಿತು. 

ಹೆಣ್ಣು ಬೆಳೆಯಿತು ಆರುವರುಷ; ಹೊನ್ನಲಗಂತೆ 
ಹೊಳೆದು, ಎಳೆಹೆರೆಯಂತೆ ಕಳೆಯೇರಿತು. 


ಆರುವರುಷದ ಹುಡುಗಿ ಒಂದು ದಿನ ಹಸು ಹಾಯ್ದು 
ಗಾಯವಡೆದುಸಿರುಳಿದು ಕಣ್ಮುಚ್ಚಿತು. 

ಮಲ್ಲಿ ಗೌಡರ ಆಸೆ ಒಲನಿನೆರಕದ ಗೊಂಬೆ 
ಎದೆಯಿಂದ ಕೆಡೆದುರುಳಿ ಮಣ್ಯಚ್ಚಿತು. 


೨೧ 


ಗೌಡರ ಮಲ್ಲಿ 


ಮಲ್ಲಿ ಅತ್ತಳು; ಕಣ್ಣನೊರಸಿಕೊಂಡಳು. ಅತ್ತೆ 
ಗೌಡ ಉಳಿದೆಲ್ಲರನು ಸಂತೈಸುತ್ಕ 

" ಸಾಕಿನ್ನು, ಅಳು ಬಿಡಿರಿ? ಎಂದವರ ಗದರಿದಳು; 
" ತೊತ್ತು ಹೆತ್ತುದಕಿಷ್ಟು ಚಿಂತೆ ಹೊಸತು.) 


ಇಷ್ಟು ವೇಳೆಗೆ ಮಲ್ಲಿ ತನ್ನ ಗೌಡಗೆ ಮಾತ್ರ 
ಮೆಚ್ಚಾದಳಲ್ಲ; ಮೆಚ್ಚವಳತ್ತೆಗೆ; 

ಮೆಚ್ಚು ಅತ್ತಿಗೆಗೆ ನಾದಿನಿಗೆ, ಮೆಚ್ಚೆಲ್ಲರಿಗೆ; 
ಮೆಚ್ಚು ಊರಿಗೆ; ಊರ ಆಸುತ್ತಿಗೆ. 


ಮನೆಗೆಲಸನನು ಜೀತದಂದದಲಿ ಮಾಡುವಳು; 
ಗೌಡನುಣುವಂದವನ ಬಳಿಗೆ ಸಾರಿ 

ಅವನುಣುತಲಿರುವ ಮುದ್ದೆಗೆ ಕೈಯಹಿಡಿಯುವಳು; 
ಅದನು ತಾನುಣ್ಣುನವಳ್ಳು ಗಳಿಗೆ ಮಾರಿ. 


ಏನು ಶಾಸ್ತ್ರವಿದೆಂದು ಕೋಪಮಾಡುವ ಗೌಡ. 
ಮಲ್ಲಿ "ಈ ಶಾಸ್ತ್ರ ನನ್ನದು? ಎಂಬಳು. 

"ಈ ಒಡಲು ನಿನ್ನದು. ನಿಜದಿ ಇದಕೂ ಹಿಟ್ಟು 
ನೀ ತಿನಿಸಬೇಕು? ಎನ್ನುತ ತಿಂಬಳು. 


ವಿ೨ 


ಗೌಡರ ಮಲ್ಲಿ 


ಹಲ್ಲಿಲ್ಲದತ್ತೆಗೆ ಎಲೆ ಅಡಿಕೆಯನು ಕುಟ್ಟ 
ಕೊಡುವುದಿವಳದೆ ಕೆಲಸ ಜಾವಕೊಮ್ಮೆ 

ಮುದುಕಿ ಮೈನೋನೆನಲು ಒತ್ತುವಳು; ತನಗೇನು, 
ಯಾವ ಕೆಲಸ? ಇಲ್ಲ, ಯಾವ ಹೆಮ್ಮೆ? 


ಅತ್ತಿಗೆ ನಾದಿನಿ ಓರಗಿತಿಯರ ಜೊತೆಗೆ 
ನಗುತ ಇರುವಳು. ತನ್ನ ಸೇಳೆ ಒಗೆಯೆ 
ಕೊಳೆಕೆ ಹೋಹಂದು ಅವರರಿವೆಗಳನೊಯ್ಯುವಳು. 
ಒಲ್ಲರಾರಿಂತಿನಳು ಮೇಲ ಬಗೆಯೆ? 


ತಾನು ಗೌಡನ ಕೂಡಿದೊಂದು ವರುಷಕೆ ಮಲ್ಲಿ 
ಮೂರು ಹಣದೊಂದು ಸೇಲೆಯನು ಕೊಂಡು 
ನಿಲ್ಲಿಗಿತ್ತೆಂದಳು: "ಪಿಲ್ಲಕ್ಕ ನಿನ್ನಿಂದ 
ನಾ ನನ್ನ ದೊರೆಯ ಸೇರಿದೆನು. ಕಂಡ್ಯಾ?? 


ಬತ್ತ ಕುಟ್ಟಿದರೆ ರಾಗಿಯ ಬೀಸಿದರೆ, ಒಂದು 
ಹಿಡಿ ತನಗೆ, ಎಂದು ಅತ್ತೆಯನು ಕೇಳಿ 
ಕೂಡಿಸುತ ಗುಡಿಗೊ ಭಿಕ್ಸಕೊ ಅದನು ನೀಡುವಳು. 
ದಿನದಿನಕೆ ಹಸನಾಯಿತವಳ ಜಾಳಿ. 


೨೩ 


ಗೌಡರ ಮಲ್ಲಿ 


ಗೌಡನಿಗೆ ಇವಳ ಬೆಳನಿಯ ನೋಡಿ ಅಚ್ಚರಿ. 
ತೃಣವನರಿಯದೆ ಬಂದ ಮೊದ್ದು ಹೆಣ್ಣು 

ಎಷ್ಟು ಕಲಿತಳು! ಅಂತೆ ಎಷ್ಟು ಚೆನ್ನಾದಳು! 
ಮೊಲ್ಲೆಯೆನೆ ಹಲ್ಲು, ಕಿವಿಯುದ್ದ ಕಣ್ಣು. 


ಮಗಳು ತೀರಿದ ಸಮಯ ಬೋಯಿಗಳ ಗುಂಪೊಂದು 
ಊರಿಗೈತರೆ ಮಲ್ಲಿ, ಮುಕ್ಕಂಡುಗ 

ಎರಡು ಐಗಳ ರಾಗಿ ಮಾತಾಡಿ, ಕೊಳ ಒಂದ 
ಹೊಯ್ಸಿದಳು, ಊರ ಏರಿಯ ದಂಡೆಗೆ. 


ಧರ್ಮದಲಿ ನಾನಿಸ್ಟು ಮಾಡಿಕೊಡುವೆವು ಎಂದು 
ಬೋಯಿಗಳು ಹಿಟ್ಟಿಗೇ ಕಲ್ಲನೊಡೆದು 

ತಿಂಗಳೂ ದಿವಸ ಕಟ್ಟಿದರು. ಕೊಳ ಚೆಲುವಾಯ್ತು 
ಜಲದೇನಿ ಪೂಜೆ ಶುಭದಲ್ಲಿ ನಡೆದು. 


ಕೊಳಕೆ ಗೌಡರ ಬಾವಿ ಎಂದು ಹೆಸರಿರಲೆಂದು 
ಮಲ್ಲಿ ಎಂದಳು. ಗೌಡ ಆಗದೆಂದ: 

ತೊತ್ತಾಗಿ ದುಡಿದ ರಾಗಿಗೆ ತೆಗೆದ ಬಾನಿ ಇದು, 
ಕೊಳ ನಿನತು ಎಂದ, ಅನುರಾಗದಿಂದ. 


೨೪ 







ರ 


\ "ತ ನ ಸ್ಟೆ 

ಸಿ 1 

1 ತೆ oo 1] 4 

§ ಹ 6 ಪ 
¥. 

ಬೆ 


] (ಯ 
(ಗೆ ಡೌ ಸ್‌ 
TH Ae 







ನ ಬ ಬಕ್‌ 

pa Ky Bp , 

ಜ್‌ ೪) ಬ ಕ ಲ 

% ME "೫... ಬಗ್‌ ಯ 


ಅದನು ಮಲ್ಲಿಯ ತೋಪು ಎಂದ ಎಳಸಿ 


ಗೌಡರ ಮಲ್ಲಿ 
ಗಾಗಿ 


ಕೊನೆಗೆ ಜೋಯಿಸರೊಂದು ನ್ಯಾಯವನು ಮಾಡಿದ! 
"ಕೊಳವ ಮಲ್ಲಿಯ ಗೌಡರದು ಎನ್ನುವ; 

ಬಾವಿ ಗೌಡರದು, ಗೌಡರು ಮಲ್ಲಿಯವರಾಗಿ; 
ಇಟ್ಟು ನೋಡಿರಲೆ ಹೆಸರಿನ ಚೆನ್ನವ.? 


ಕೆಲದ ನೆಲವನು ಕೊಂಡು ತೋಪು ನೆಡಿಸಿದ ಗಾಡ. 
ಹತ್ತುವರುಷದ ದಿವಸ ಅದನು ಬೆಳಿಸಿ, 

ದೇವರನು ಬಿಜಗ್ಗೆಸಿ, ವನಭೋಜನವ ನಡೆಸಿ, 
ಅದನು ಮಲ್ಲಿಯ ತೋಪು ಎಂದ ಎಳಸಿ. 


ಮಲ್ಲಿಯೆಂದಳು: "ಗೌಡನನು ಬಿಟ್ಟು ಬರಿ ಮಲ್ಲಿ 
ಯಾವ ಕೆಲಸಕೆ ಬಹುದು? ಎಸೆಯಿರತ್ತ. 
ಗೌಡ ತೊಟ್ಟರೆ ಜೋಡು; ಕಳೆಯೆ ಬರಿಚಕ್ಕಳ; 


ಬಹಳ ಮಾಡಲು ಸಲ್ಲ ಬರಿಯ ತೊತ್ತ. 


"ತೋಪ ಗೌಡರ ಮಲ್ಲಿಯದು ಎನಲ್ಲಿ? ಎಂದಳು. 
ಆ ಹೆಸರೆ ನಿಂತಿಹುದು ತೋಪಿಗಿಂದೂ. 
ಬಹುವರ್ಷ ಇಲ್ಲಿ ಗಿಡದೊಡನೆ ಕಾದಲರೊಲವ 


ಬೆಳೆಸಿದರು ಸರಸಸಲ್ಲಾಪದಿಂದ. 


ಗೌಡರ ಮಲ್ಲಿ 


ಸಂಕ್ರಾಂತಿಯಲಿ ಅಲರ ಮೇಲ ಸುಂದರಿ ತೌರ 
ಶುಭವ ಬಯಸಲು ಬರುವ ಉತ್ಸವಕ್ಕೆ 

ಮಲ್ಲಿ ಗೌಡನ ತಾಯ ಹೆಸರಲ್ಲಿ ಮಂಟಿಪವ 
ಕಟ್ಟಸಿದಳೆತ್ತರದ ರಚ್ಚೆಯಿಕ್ಕಿ. 


ಮದಿವೆಯಾದವಳು ಗಂಡಗೆ ಕೊಡುವ ಎಲ್ಲ ಸುಖ 
ಮದಿವೆ ಆಗದ ಮಲ್ಲಿ ತನ್ನರಸಗೆ 

ಇತ್ತಳೆಂದೆನೆ ಮಾತು ಬಹು ಕಡಿಮೆ ಆಗುವುದು ; 
ಅಷ್ಟು ಜೆಲುವಿವರುಸಿರ ಹೊನ್ನ ಬೆಸುಗೆ. 


ಗೌಡಿಕೆಯ ಕೆಲಸದಲಿ ಊರ ಮಂದಿಯ ಜೊತೆಗೆ 
ಚಾವಡಿಯೊಳಿರುವಂದು ಅಲ್ಲೆ ಇದ್ದು 

ಎರಡಡಕೆ ಸುಣ್ಣ ಹಚ್ಚಿ ದಎಲೆಯ ಕೊಡುವಳೇ 
ಹೆಂಡಿರಾದವಳು? ಇದು ಎಲ್ಲಿ ಸುದ್ದಿ? 


ಮಲ್ಲಿ ಇದ ಮಾಡುವಳು; ಎಲ್ಲಿ ಹೋದರೆ ಅಲ್ಲಿ 
ಜೊತೆಯಲಿರುವಳು ; ಬೇರೆ ಕೆಲಸವಿಲ್ಲ. 

ಇಂತು ಬಾಳಿದರಿವರು; ಈ ಪ್ರೇಮಪರಮಾನ್ನ 
ಕೊನೆಗು ಬಿಸಿಯಾಗಿತ್ತು, ಹಳಸಲಿಲ್ಲ. 


ವಿ೬ 


ಗೌಡರ ಮಲ್ಲಿ 


ಮನೆಯ ಮಕ್ಕಳು ಬೆಳೆಯೆ, ಮದಿವೆಗಳ ಮಾಡಿದ 
ಸೊಸೆಯದಿರು ಬೇರೆ ಅತ್ತೆಯ ಕಾಣರು; 

ತೊತ್ತಾಗಿ ಬಂದರೂ ಅತ್ತೆಯಾದಳು ಮಲ್ಲಿ; 
ಯಾರೇನು ಮಲ್ಲಿಗೊಲಿಯದೆ ಮಾಣರು. 


ಯಾವ ಮಂತ್ರವೊ ಯಾವ ತಂತ್ರವೋ! ಎಲ್ಲಿಂದ 
ಕಲಿತಳೋ ಮಲ್ಲಿ ಈ ಎಲ್ಲ ಹದಿರ? 

ಕಲ್ಪ ಕಾಣದ ಒಳ್ಳೆ ಮನಸೊಂದು ಅವಳದು. 
ಇದಕೆ ಸಮನಾಗುವುದೆ ಬಲ್ಲ ಜೆದುರು? 


ಇಷ್ಟರಲಿ ಬಾಳ ಮುಗಿಸಿದಳು ಗೌಡನ ತಾಯಿ, 
ಮಲ್ಲಿಯಿಂದೆಲ್ಲ ಸೇವೆಯನು ಕೊಳುತ. 

"ಮಗಳಾದೆ, ಸೊಸೆಯಾದೆ, ಮನೆಗೆ ನೀ ಸಿರಿಯಾದೆ 
ಅಪರಂಜೆ ನೀ? ಎಂದವಳ ಹೊಗಳುತ. 


ಮಲ್ಲಿ ಗೌಡನನು ಸಂತಯಿಸಿದಳು; ಮಕ್ಕಳಿಗೆ 
ತಾನೆ ಅಜ್ಜಿಯ ತಾಣವನು ಕೊಂಡಳು. 
ಹೆತ್ತ ಮಕ್ಕಳು ಇಲ್ಲದವಳು ಅದಕೂ ಮಿಗಿಲು 
ಮಕ್ಕಳನು ಹೊರೆವ ಸೌಖ್ಯವನುಂಡಳು. 


೨೭ 


ಗೌಡರ ಮಲ್ಲಿ 


ಐವತ್ತು, ವರುಷದಿನ ಗೌಡ ಮಲ್ಲಿಯರಿಂತು 
ಹೆಣ್ಣಂಡು ಬಾಳಿನಲಿ ಜೊತೆ ನಡೆದರು. 

ಮರೆದು ಹೋದುವು ಜಾತಿ, ಮದಿವೆಯಿಲ್ಲದ ಮಾತು; 
ಹಿರಿಯೊಲನವ ಹೆಸರನಿರುವರು ಮುಡಿದರು. 


ದಿನ ಕಳೆದು ಗೌಡ ದೇವರ ಸೇರೆ ಹೊರಟನು. 
ಮಲ್ಲಿ ಧೈರ್ಯದ ಮಾತುಗಳನಾಡುತ 

ಎದುರಿನಲಿ ಕುಳಿತವಳು ಇಂತೆಂದು ಬೇಡಿದಳು, 
ಕೈಬೆರಳು ಅವನ ಕುರುಳಿನೊಳಾಡುತ. 


"ನೀನೀಗ ಹೋಗುತಿಹೆ; ಹಿಂದೆಯೇ ನಾ ಬರುವೆ. 
ಹೋದವನು ನನ್ನ ಮರೆಯುವುದು ಸಲ್ಲ. 

ಕೈಹಿಡಿದು ಹೋದವಳು ಅಲ್ಲಿಹಳು, ಸೇರುವಳು; 
ಆದರೂ ನೆನವಿರಲಿ ಬಡವಿ ಮಲ್ಲಿ. 


೨೮ 


ಗೌಡರ ಮಲ್ಲಿ 


"ಇಲ್ಲಿ ದಿನ ಮುಗಿದು ನಾ ಸನ್ನಿಧಿಗೆ ಬಂದಂದು 
ಪರಿವಾರದವರು, ಇವಳಾರ ಹೆಣ್ಣು, 
ಎಂದು ಕೇಳುವ ಮೊದಲೆ, ಎನ್ನವಳು, ಎನಬೇಕು. 
ಗಂಡಿಂತು ನುಡಿವುದು ಅಪಾರ ಚೆನ್ನು. 


"ಮದಿವೆಯಾಗಿದ್ದೆನೇ, ನಾ ಹೇಳಬಹುದಿತ್ತು, 
ಗೌಡರವಳ", ಎಂದು; ಮದಿವೆಯಿಲ್ಲ. 

ಗಂಡು ಎನತೆನ್ನದಿರೆ ಹೆಣ್ಣೆನಗೆ ಹೊಗಲಿಲ್ಲ. 
ಎನತೆನಲು ಅದುವೆ ಹೊಸ ಕುದಿಯಬೆಲ್ಲ. 


"ಬಹ ಜನ್ಮ ಮದುವೆಯೇ ಆಗುವ. ಇದು ಬೇಡ್ಕ 
ಕೂಡಿಕೊಂಡವರೆಂಬ ಅಡ್ಡ ಗೀಟು; 
ಒಲಿದವರು ಎಂಬುದನು ಕಂಡನೇ, ದೇವರಿಗೆ 
ಇದ ನೀಡುವುದು ಏನು ದೊಡ್ಡ ಮಾತು? 


"ಕೈಹಿಡಿದ ಹೆಣ್ಣಾಗಿ ಇನಿಸು ಅನಿಸನು ಅಟ್ಟು 
ನಾ ನಿನಗೆ ತಳಿಗೆಯಲಿ ಇಕ್ಕಬೇಕು. 

ಬಹು ಎಳಸುವರು ಎಂದು ಕಂಡೊಡನೆ ಸಲಿಸುವನು; 
ಈ ಸಲಕೆ ತೊತ್ತೆಂಬ ತುಕ್ಕು ಸಾಕು. 


ಕ 


ಗೌಡರ ಮಲ್ಲಿ 


ಗೌಡ ಭಾಷೆಯ ಕೊ ಕೈಯಲ್ಲಿ ಕೈಯಿಟ್ಟ, 
ಕಣ್ಣಕಣ್ಣಲಿ ನೆಟ್ಟು ಜೀವ ಬಿಟ್ಟ; 

ಮಲ್ಲಿ ಮಲಗಿದಳಲ್ಲೆ ಸತ್ತುದಕು ಮಿಗಿಲಾಗಿ, 
ನನ್ಸನಳಿನಿನ ಬೇನೆ ಕುಸಿಯೆ ಕುಟ್ಟಿ. 


ದೇವರಡಿಯನು ಜೀವ ನೇರ ಸಾರಲಿಯೆಂದು 
ಮಲ್ಲಿ ಶಾಸ್ತ್ರವನೆಲ್ಲ ನಡೆಯಿಸಿದಳು; 

ಬಹು ದಿನದ ಬಾಳ ಮೇಲ್ಮೆಗೆ ತಕ್ಕ ರೀತಿಯಲಿ, 
ಅನ್ನ ಬಟ್ಟೆಯ ದಾನ, ಕಡೆಯ ಹದುಳ. 


ತಾಯಿ ತೀರಿದ ಅಂದು ತಮ್ಮದಿರ ಹೆಂಡಿರು 
ಪಾಲು ಮಾಡುವ ಮಾತನೆತ್ತಿದ್ದರು. 

ಜೊತೆಯಾಗಿ ಬಾಳುವುದು ನೋಡುವವರಿಗೆ ಚೆನ್ನು; 
ಮನೆಯಲ್ಲಿ ಎಷ್ಟೊ ಮುಸುಕಿನ ಗುದ್ದುಲು. 


ತಮ್ಮದಿರು ಪಾಲಾಗಿ ಬೇರೆ ಆದರು ಆಗ; 
ಈಗ ಗೌಡನ ಮನೆಯ ಪಾಲ ಮಾತು 
ಸೊಸೆ ಒಬ್ಬಳೆತ್ತಿದಳು. ಮಲ್ಲಿ ಅದಕೆಂದಳು: 
"ಅಮ್ಮ! ಈ ಬದಿಯಲ್ಲಿ ಕಾಲು ಹೂತು 


೩೦ 


ಗೌಡರ ಮಲ್ಲಿ 


" ನಾನೊಂದು ಮುದಿಗೊಡ್ಡು ಇಹೆನು. ಅಯ್ಯೋ! ಪಾಪ! 
ಎನ್ನಿ; ನಾ ಗೌಡ ಕಳೆದೆಸೆದ ಜೋಡು. 

ನಾನಿರುವ ವರೆಗೆ ಜೊತೆಯಾಗಿ ಇರಿ; ಆಮೇಲೆ 
ನಿಮ್ಮಿಸ್ಟದಂತಾಗಿ ನಿಮ್ಮ ಪಾಡು. 


"ನನ್ನ ಗಂಡನು ನಾನು ಎನ್ನಬಲ್ಲದು ಹಕ್ಕಿ; 
ನನ್ನ ಮಗ ನಾ ಎನ್ನಬಲ್ಲದು ಹಸು; 

ಅಣ್ಣ ತಮ್ಮಾ ಎಂದು ಅಕ್ಕತಂಗೀ ಎಂದು 
ಸೈರಿಸಲು ಬಲ್ಲೆ ನೀನೇ ಹೆಂಗುಸು? 


ಇಂತವಳ ಬೇಡಿ ಗೌಡನ ಮಕ್ಕಳಿಗೆ: "ಅಪ್ಪ! 
ನಿಮ್ಮ ಮೊಮ್ಮಗ ನಿಮ್ಮ ತೋಳ ನೆಲೆಗೆ 

ಬೆಳೆದಂದು ಪಾಲಾಗಿ; ಆತುರದಿ ಹಿರಿದರೆ, 
ಕಾಳರ್ಧ ಹೋಗುವುದು ಆಳುಗಳಿಗೆ. 


" ಮೊಮ್ಮಕ್ಕ ದುಡಿವರು, ನಾನು ಕುಳಿತಿಹೆನೆನುತ, 
ಪಾಲಾಗುವರೆ ಅದೇ ಬೇರೆ ತೀರು; 

ನಾ ದುಡಿದು ಮಗನಿಂದ ಆಳಿಂದ ದುಡಿಸುವೆನು 
ಎಂಬವನ ನೆಲನಿಟ್ಟು ತಾರು ಮಾರು.? 


೩೧ 


ಗೌಡರ ಮಲ್ಲಿ 


ಎಂದು ಹಂಬಲಿಸಿದಳು. ಮಕ್ಕಳೇನೆಳೆಯರೆ? 
ಕಿರಿಯರಿವಳಿಗೆ; ಊರ ಹಿರಿಯರವರೆ. 

"ಸುಮ್ಮನಿರು, ಪಾಲ ಮಾತೇನೀಗ,? ಎಂದರು. 
ಹಳೆಯ ಬಾಗಿಲೆ ಮನೆಗೆ, ಹೊಲಕೆ ತೆವರೆ. 


ನಾನು ಮಲ್ಲಿಯ ಕಂಡ ದಿನ ಅವಳು ಹಣ್ಮುದುಕಿ; 
ಮನೆ ಮುಂದೆ ಜಗಲಿಯಲಿ ಕುಳಿತಿರುವಳು; 

ಇಹುದೊ ಇಲ್ಲವೊ ಎಂಬ ತೆಳು ಸುಕ್ಕು ಮೊಗದಲ್ಲಿ; 
ಎಲ್ಲ ಮುಪ್ಪಿನ ಕುರುಹು ಅಂತೆಯೆ ತೆಳು. 


ಮನೆ ನೆರೆಯ ಮಕ್ಕಳೆಲ್ಲರು ಕಣ್ಣ ಕಟ್ಟಾಟ 
ಅಲ್ಲಿ ಆಡುವರವಳನಜ್ಜಿ ಮಾಡಿ. 

ಎಳೆಯುವರು, ಕೆಲೆಯುವರು, ಕುಣಿಯುವರು ; ಅವರಿತ್ತ 
ಹಿಂಸೆಯೆಷ್ಟೆನಲು ಅದು ಲಜ್ಜೆಗೇಡು. 


ಪಿ 


39 
ತೆ 
32೭ 
9 
ಇ 
3೭ 
೧ 
ಡಾ 
= 
ಕೈ 
3 
ಎ 
(2 
BB 
ಳೆ 
»” 
7 
x 





ಗೌಡರ ಮಲ್ಲಿ 


ಆದರೂ ಮರಳಿ ಮಗುವಾದಂತೆ ಹಣ್ಮುದುಕಿ 
ಮಕ್ಕಳೊಡನಾಡುವಳು ನಗುತ ನಗುತ: 

" ನಾನೆ ಮುದಿಯಾಗಿಹೆನು, ಅಜ್ಜಿ ಮಾಡುವಿರೇನ? 
ಹಮದ ನೀರಾಗುತಿದೆ ಮೈಯ ರಗುತ.? 


ಇದ್ದೆರಡು ಹಲ್ಲು ಸುಲಿಹಲ್ಲು; ಆ ಕಣ್ಣಿನಲಿ 
ಸುಖದೊಳದ್ದಿದ ದಿನದ ನೆನವ ಹೊಳಪು; 

ಹಣೆ ಮಾಟ; ಕಿರಿದು ಕೆವಿ; ನಗೆ ಚಂದ; ಮುಫ್ಪಿನಲು 
ಮಲ್ಲಿ ಆಗಿರಲಿಲ್ಲ ಅಂಥ ಕಳಪೆ. 


ಮಲ್ಲಿ ತೀರಿದ ದಿವಸ ಊರಾೂರೆ ಅತ್ತಿತು. 
ಅವಳ ಗೌಡನ ಕಾಲ ದಿಸೆಗೆ ನೋಡಿ, 

ಮಣ್ಣುಮಾಡಿದರವಳ; ಅವಳೆಳಸಿದಂತಿರುಳು 
ಗುಡಿಯಲುತ್ಸವ ಮಾಡಿ, ಒಸಗೆ ಹಾಡಿ. 


ಗೌಡ ತನ್ನನು ಕೊಂಡ ದಿವಸ ದೇಗುಲದಲ್ಲಿ 
ಒಂದು ಉತ್ಸವ ನಡೆಯುವಂತೆ ಮಲ್ಲಿ 
ಬಹುದಿನದ ಹಿಂದೆ ಪುದಿವಟ್ಟು ಹಾಕಿಸಿದಳು. 
ಎಂಥ ತೊತ್ತವಳು! ಅವನೆಂಥನಲ್ಲ! 


್ಲಿಷ್ಠಿ 


ಗೌಡರ ಮಲ್ಲಿ 


ಮಾನವಮಿ ಕಳೆದಿಹುದು; ದೀವಳಿಗೆ ಸಾಗಿಹುದು; 
ಮುಗಿಲು ಮಳೆಹುಯ್ದಾಗಿ ತೆರೆಯುತಿಹುದು; 

ಚಳಿಯ ದಿನ ಬರುತಿಹುದು; ತಿಂಗಳಿದೊ ತುಂಬಿಹುದು; 
ಗುಡಿಯಲ್ಲಿ ಸೊಡರ ಸಾಲುರಿಯುತಿಹುದು. 


ಇಂದು ಆ ನಲ್ಲ ನಲ್ಲೆಯರ ಹೆಸರಿನ ಪೂಜೆ. 
ಊರೂರೆ ಸಾರುವುದು ಅವರ ನೆನೆದು. 

ಇಂತು ಬಹುದಿನ ನಡೆಯೆ ಈ ಗೌಡ ಈ ಮಲ್ಲಿ 
ದೇವರಾಗುವರೇನೊ ಜನರ ಮನದಿ? 


ತಾವು ಕುಳಿಯನು ತೆಗೆಸಿ ತಾವು ಗಿಡವನು ನೆಡಿಸಿ 
ತಾವಾಗಿ ತಮ್ಮೊಡಲ ಕಷ್ಟದಿಂದ 

ಸಾಕಿ ಬೆಳೆಸಿದ ತೋಸ ಇಪ್ಪೆಯೆಣ್ಣೆಯ ದೀಪ 
ದೇವರಿಗೆ ಹಚ್ಚುವರು ಎಷ್ಟು ಮಂದಿ? 


ಇದ ಗೌಡ ಮಲ್ಲಿ ಮಾಡಿದರು; ಅವರಾ ತೋಪ 
ಆರಿಪ್ಪೆಮರದ ಎಣ್ಣೆಯ ಬಿಂದಿಗೆ 

ಇಂದು ಬರುವುದು ಗುಡಿಗೆ; ಒಂದು ಸಾವಿರ ದೀಪ 
ಆ ಯೆಣ್ಣೆಯಿಂದ ಉರಿವುವು ಒಂದಿಗೆ. 


೩೪ 


ಗೌಡರ ಮಲ್ಲಿ 


ಮಾನವನಿ ದೀವಳಿಗೆ ಬರುವೆಲ್ಲ ಕಾಲಕೂ 
ಗೌಡಮಲ್ಲಿಯರ ಹೆಸರಿಂದ ದೀಪ 

ಇಂತೆ ಬೆಳಗಲಿ ಬಿಡದೆ; ಜಗದೆ ಗಮಗಮಿಸಿರಲಿ 
ಅವರ ಒಲವಿನ ನೆನವಿನಗರುಧೂಪ. 





1266-40 ಬೆಂಗಳೂರು ಸಿಟ ಬೆಂಗಳೂರು ಪ್ರೆಸ್ಸಿ ನಲ್ಲಿ ಸೂಪರಿಂಟೆಂಡೆಂಟರಾದ 
ಜಿ. ಶ್ರೀನಿವಾಸರಾಯರವರು ಮುದ್ರಿ ಸಿರುವರು 


ಶ್ರೀನಿನಾಸ ರಚಿತ 


ಕೆಲವು ಸಣ್ಣ ಕತೆಗಳು 

ಬಿನ್ನಹ (ಗೀತೆಗಳು) 

ಶಾಂತಾ (ಸಣ್ಣ ದೃಶ್ಯ) 

ಸಾವಿತ್ರಿ (6. . ) 

ಸಣ್ಣ ಕತೆಗಳು 

ಸಾಹಿತ್ಯ (ಉಪನ್ಯಾಸ) 

ಅರುಣ (ಪದ್ಯಗಳು) 

ವಿಮರ್ಶೆ ೧ (ಲೇಖನಗಳು) 
ಉಷಾ (ಸಣ್ಣ ದೃಶ್ಯ) 

ಸುಬ್ಬಣ್ಣ (ಒಂದು ಕತೆ) 
ತಾಳೀಕೋಟಿ (ಒಂದು ಪ್ರಕರಣ) 
ವಿಮರ್ಶೆ ೨ (ಲೇಖನಗಳು) 
ನಾಲ್ಕು ಸಣ್ಣ ಕತೆಗಳು 
ಕನ್ನಡದ ಸೇವೆ (ಒಂದು ಭಾಷಣ) 
ಮಂಜುಳಾ (ಸಾಮಾಜಿಕ ದೃಶ್ಯ) 
ತಾವರೆ (ಪದ್ಯಗಳು) 


ಕರ್ಣಾಟಕದ ಜನತೆಯ ಸಂಸ್ಕೃತಿ 
ಚೆಲುವು (ಪದ್ಯಗಳು) 

ಶಿವ ಛತ್ರಪತಿ (ಐತಿಹಾಸಿಕ ದೃಶ್ಯ) 
ವಿಮರ್ಶೆ ೩ (ಲೇಖನಗಳು) 
ಯಶೋದಧರಾ (ನಾಟಕ) 

ಮಲಾರ (ಪದ್ಯಗಳು) 

ಸಣ್ಣ ಕತೆಗಳು ೪ 
ರನೀಂದ್ರನಾಥ ಠಾಕೂರರು 
ಸಣ್ಣ ಕತೆಗಳು ೫ 

ಶ್ರೀ ರಾಮಕೃಷ್ಣ 

ತಿರುಪಾಣಿ 

ಕರ್ಣಾಟಕದ ಜನಪದ ಸಾಹಿತ್ಯ 
ಕಾಕನಕೋಟಿ 

ಆದಿಕವಿ ವಾಲ್ಮೀಕಿ 

ವಿಮರ್ಶೆ ೪ (ಲೇಖನಗಳು) 

ಸಣ್ಣ ಕತೆಗಳು ೬ 


(ಇಂಗ್ಲೀಷಿನಲ್ಲಿ) 


Popular Culture in Karnataka 
‘The Poetry of Valmiki 





ಈ ಪುಸ್ತಕಗಳು ದೊರೆಯುವ ಸ್ಥಳಗಳು — 
ಬೆಂಗಳೂರು ಪ್ರೆಸ್‌, ಮೈಸೂರು ರೋಡ್‌, ಬೆಂಗಳೂರು ಸಟ 
48-44, ಗವಿಪುರದ ವಿಸ್ತರಣ, ಬಸವನಗುಡಿ ಟಪಾಲು 
ಮನೋಹರ ಗ್ರಂಥ ಭಾಂಡಾರ, ಧಾರವಾಡ 


